ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಿಕ ವಿಧಾನ ಪರಿಷತ್ತು 


276 - 
ಸದಸ್ಯರ ಹೆಸರು ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 
ಉತ್ತರಿಸುವ ದಿನಾಂಕ 14/09/2021 
ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ, ಸಣ್ಣ 
ಕೈಗಾರಿಕೆಗಳು ಹಾಗೂ ಸಾರ್ವಜನಿಕ 
ವಲಯ ಉದ್ಯಮಗಳ ಸಚಿವರು. 
ಪ್ರ. ಪ್ರಶ್ನೆ ಉತ್ತರ 
ಸಂ. y 
(ಅ) | ಪುರಸಭೆ ಮತ್ತು ಪಟ್ಟಣ ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂ೦ಚಾಯಿತಿಯನ್ನಾಗಿ 
"| ಪಂಚಾಯತ್‌ಗಳನ್ನು ಮೇಲ್ಯರ್ಜಿಗೇರಿಸಲು ಕರ್ನಾಟಕ ಪುರಸಭೆ ಅಧಿನಿಯಮ 1964 ಕಲಂ 
ಮಾಡಲು ಸರ್ಕಾರದ | 349 ರನ್ವಯ ಈ ಕೆಳಕಂಡ ಮಾನದಂಡಗಳನ್ನು 
ನಿಯಮಗಳೇನು; ಅನುಸರಿಸಲಾಗುವುದು. ' 


*° ಅಂತಹ ಪ್ರದೇಶದ ಜನಸಂಖ್ಯೆಯು 1000 ಕೈ ಕಡಿಮೆ 
ಇಲ್ಲದಂತೆ ಹಾಗೂ 20.000 ಕೆ ಹೆಚ್ಚಿಲ್ಲದಂತಿರಬೇಕು. 

* ಅಂತಹ ಪ್ರದೇಶದ ಜನಸಂಖ್ಯೆಯು ಜನಸಾಂದ್ರತೆಯ ಆ 
ಪ್ರದೇಶದ ಒಂದು ಚ.ಕಿ.ಮೀ ವಿಸೀರ್ಣಕ್ಕೆ 400 ಕಂತ ಕಡಿಮೆ 


ಇಲ್ಲದಿರುವುದು. 
* ಕೃಷಿಯೇತರ ಚಟುವಟಿಕೆಗಳಲ್ಲಿನ  ಉದ್ಯೋಗವಕಾಶಗಳ 
ಶೇಕಡಾವಾರು ಪ್ರಮಾಣವು ಒಟ್ಟು ಉದ್ಯೋಗದ 


ಪ್ರಮಾಣಕ್ಕಿಂತ ಶೇ. 50 ಕ್ಕಿಂತ ಕಡಿಮೆ ಇಲ್ಲದಿರುವುದು. 


ಮುಂದುವರೆದು. ದಿನಾಂಕ 19032015 ರ ಸೆಚಿವ ಸಂಪುಟ 


ಸಭೆಯ ನಿರ್ಣಯದಂತೆ 10,000 ಬದಲಿಗೆ 15000ಕ್ಕಿಂತ ಹೆಚ್ಚು 
ಜನಸಂಖ್ಯೆ ಹೂಲಧಿರುವ ಗರು ಪಂಚಾಯಿತಿಗಳನ್ನು ಮಾತ್ರ 


ಪುರಸಭೆಯನ್ನಾಗಿ ಮೇಲ್ಬರ್ಜಿಗೇರಿಸಲು ಕರ್ನಾಟಕ We RES 


| ಆ ಪ್ರದೇಶದ ಜನಸಂಖ್ಯೆ 20000 ಕೈ "ಕಡಿಮೆ ಇಲ್ಲದಂತೆ 
ಹಾಗೂ 50,000 ಕೈ ಹೆಚ್ಚಿಲ್ಲದಂತಿರಬೇಕು, 

2 ಅಂತಹ ಪ್ರದೇಶದ ಜನಸಂಖ್ಯೆಯ ಜನಸಾಂದ್ರತೆಯು ಆ 
ಪ್ರದೇಶದ ಒಂದು ಚದರ ಕಿ.ಮೀ. ವಿಸ್ತೀರ್ಣಕೈ 1500 ಕ್ಕಿಂತ 
ಕಡಿಮೆ ಇಲ್ಲದಿರುವುದು. 

3 ಹಿಂದಿನ ನಿಕಟಿಪೂರ್ಬ್ಜ ಜನಗಣತಿಯಲ್ಲಿ ಅಂತಹ 
ಪ್ರಡೇಶದಿಂದ ಸ್ಮ್ನಳೀಯ ಆಡಳಿತಕ್ಕಾಗಿ ತೆರಿಗೆ ಮತ್ತು 
ತೆರಿಗೆಯಲ್ಲದ ಇತರ ಸಂಪನ್ನೂಲಗಳಿಂ೦ಂದ ಉತ್ಪಾದಿತವಾದ 
ರಾಜಸ್ವ ಪಾರ್ಜಿಕ ಒಂಬತ್ತು ಲಕ್ಷ ಅಥವಾ ವಾರ್ಷಿಕ ತಲಾ 
ಒಬ್ಬರಿಗೆ 45 ರೂಪಾಯಿಗಳ ದರದಂತೆ ಲೆಕ್ಕ್ನಹಾಕಲಾದ ಮೊತ್ತ 
ಇವೆರಡರಲ್ಲಿ ಯಾವುದು ಹೆಚ್ಚೇ ಆ ಮೊತಕ್ಕಿಂತ ಕಡಿಮೆ 


ಇರದ ಹೊರತು, 
4 ಕೃಷಿಯೇತರ ಚಟುವಟಿಕೆಗಳಲ್ಲಿನ್ನ ಉದ್ಯೋಗಾವಕಾಶಗಳ 
ಶೇತಡಾವಾದು ಪ್ರಮಾಣವು ಒಟ್ಟೊ ಉದ್ಯೋಗದ 


ಪ್ರಮಾಣಕ್ಕಿಂತ ಶೇ.50 ಕ್ಕಿಂತ ಕಡಿಮೆ ಇಲ್ಲದಿರುವುದು. 


ಅಧಿನಿಯಮ 1964ರ ಕಲಲ ನಿಯಮ 3 ಮತ್ತು 9 ಗಳನ್ವಯ ಈ. 
1-ಕೆಳಕಂಡ-ಮಾಸಡದಂಡಗಳನ್ನು ಅನುಸರಿಸಲಾಗುವುದು 


4) 


2016ರ 
ಹೊಸದಾಗಿ 
ಮಾಡಲಾಗಿರುವ 
ಪುರಸಭೆ ಮತ್ತು ಪಟ್ಟಿಣ 
ಪಂಚಾಯತ್‌ಗಳ ವಿವರ 
ನಿಡುವುದು; 


ನಂತರ 


2016ರ ನಂತರ: ಹೊಸದಾಗಿ ಮಾಡಲಾಗಿರುವ ಪುರಸಭೆ ಮತ್ತು 
ಪಟ್ಟಣ ಪಂಚಾಯಿತಿಗಳ ವಿವರಗಳನ್ನು ಅಮಬಂಧದಲ್ಲಿ 
ಲಗತ್ತಿಸಲಾಗಿದೆ. 


(%) 


] ಬಾಗಲಕೋಟೆ ಜಿಲ್ಲೆಯ 


ಶಿರೂರು 
ಪಂಚಾಯತ್‌ 
ಮಾಡಿದ್ದ ಈ ಪಟ್ಟಣ 
ಪಂಚಾಯತ್‌ಗೆ 
ನೀಲಾನಗರ ಮತ್ತು 
ಇತರ ಗ್ರಾಮಗಳು 
ಸೇರಿಸಿಕೊಂಡಿದ್ದು, 
ನೀಲಾನಗರ 
ಗ್ರಾಮವಾಸಿಗಳು 
ಪಟ್ಟಣ ಪಂಚಾಯತ್‌ 
ಮಾಡಿರುವುದನ್ನು . 
ವಿರೋಧಿಸಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಪಟ್ಟಣ 


ಬಂದಿದೆ. 


ಬಾಗಲಕೋಟೆ ಜಿಲ್ಲೆ ಮತ್ತು ತಾಲ್ಲೂಕಿನ ಶಿರೂರು 
ಪಂಚಾಯಿತಿ ಮತ್ತು ನೀಲಾನಗರ ಮತ್ತು 
ಗಳನ್ನು. ಸೇರಿಸಿ ಶಿರೂರು ಪಟ್ಟಣ ಪಂಚಾಯಿತಿಯನ್ನಾಗಿ 
ಮೇಲ್ಲರ್ಜಿಗೇರಿಸುವ ಕುರಿತು ದಿನಾಂಕ 05.11.2020 ರಂದು 
ಹೊರಡಿಸಲಾದ ಕರಡು ಅಧಿಸೂಚನೆ ಸಂಖ್ಯೇ ನಅಇ 33 
ಐಲ೦ಎಲ್‌ಆರ್‌ 2019 ಕೈ ನೀಲಾನಗರ ಗ್ರಾಮಸ್ಥರಿಂದ 
ಸಲ್ಲಿಕೆಯಾಗಿರುತ್ತದೆ. ಸದರಿ ಆಕ್ಷೇಪಣೆಯ ಬಗ್ಗೆ ಬಾಗಲಕೋಟಿ 
ಜಿಲ್ಲಾಧಿಕಾರಿಗಳು ಸಲ್ಲಿಸಿದ ಅಭಿಪ್ರಾಯದ ವರದಿಯನ್ವಯ 
ನಿಯಮಾನುಸಾರ ಪರಿಶೀಲಿಸಿ ದಿನಾಂಕ 22.01.2021 ರಲ್ಲಿ ಅಂತಿಮ 
ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. 


ಗ್ರಾಮ 
ಗುಂಡನಪಲ್ಲೆ ಗ್ರಾಮ 


ಈ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಇಲ್ಲಿ 
ರಿಟ್‌ ಅರ್ಜಿ ಸಂಖ್ಯೆ: 100225/2021 ಅನ್ನು ದಾಖಲಿಸಲಾಗಿದ್ದು, 
ಪ್ರಕರಣವು ದಿನಾಂಕ 12.04.2021 ರಂದು ವಜಾಗೊಂಡಿರುತ್ತದೆ. 


ಮುಂದುವರೆದು. ಮಾನ್ಯ ಉಚ್ಚೆ ನ್ಯಾಯಾಲಯ ಬೆಂಗಳೂರು 
ಇಲ್ಲಿ ದಾಖಲಿಸಲಾಗಿರುವ. ರಿಟ್‌ ಅರ್ಜಿ ಸಂಖ್ಯೆ: 
ಪ್ರಕರಣವು ಬಾಕಿ ಇರುತ್ತದೆ. 


ನೀಲಾನಗರದ 
ಗ್ರಾಮಪಂಚಾಯತ್‌ 
ಅಲ್ಲಿನ ಜನರು 
ಲಂಬಾಣಿ ಜನರಾಗಿದ್ದು. 
ಇಲ್ಲಿನ ಜನರ ದಿನಗೂಲಿ 
ನೌಕರರುಗಳಾಗಿ ನರೇಗಾ 
(MNGREGA) 
ವಂಚಿತರಾಗುತ್ತಿದ್ದು, 
ಹಾಲಿ ಪಟ್ಟಣ 
ಪಂಚಾಯತ್‌ಯಿಂದ 
ನೀಲಾನಗರ 
ಗ್ರಾಮವನ್ನು 
ಚಿ:೦ತನೆ 
ಇದೆಯೆ? 


ಸರ್ಕಾರಕ್ಕೆ 


ಹೆಬಿಡುವ 


ಶಿರೂರು ಪಟ್ಟಣ ಪಂಚಾಯಿತಿಯಿಂದ ನೀಲಾನಗರ 
ಗ್ರಾಮವನ್ನು ಕೈಬಿಡುವ ಬಗ್ಗೆ ಶ್ರೀ ಪಿ. ರಾಜೀವ್‌, ಅಧ್ಯಕ್ಷರು ಹಾಗೂ 
ಶಾಸಕರು.' ಕುಡಚಿ, ಕರ್ನಾಟಿಕ ತಾಂಡಾ ಅಭಿವೃದ್ದಿ ವಿಯಮ 
ನಿಯಮಿತ ಇವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿರುತ್ತಾರೆ. ಆದರೆ 
ಸಂಬಂಧಪಟ್ಟ  ಜಿಲ್ಲಾಧಿಕಾರಿಗಳು/ನಿರ್ದೇಶಕರು, ಪೌರಾಡಳಿತ 
ನಿರ್ದೇಶನಾಲಯ, ಬೆಂಗಳೂರು ಇವರಿಂದ ಈ ಸಂಬಂಧ ಯಾವುದೇ 
ಪ್ರಸ್ತಾವನೆ ಬಂದಿರುವುದಿಲ್ಲ: ' 


ರಾ 


ಆಕ್ಲೇಪಣೆ |” 


2026/2021ರ | 


ಸಂಖ್ಯೆ: ನಅ*”/ 28 /ಎಲ್‌ಸಿಕ್ಕ್ಯೂ/2021 


yy, 
MEY LL 
Rs ರ $ಂ ಬಿ 
ಮಾನ್ಯ ಪೌರಾಡಳಿತ, ಸಣ್ಣ ಗಾರಿಕೆಗಳ ಹಾಗೂ 
ಸಾರ್ವಜನಿಕ್‌ ವಲಯ ಉದ್ಯಮಗಳ ಸಚಿವರು. 


ಅನುಬಂಧ 


2016ರ ಸಂತರ ಹೊಸದಾಗಿ ಮೇಲ್ಲರ್ಜಿಗೇರಿಸಲಾದ ನಗರ ಸ್ಮಳಿನಿಯ ಸಂಸ್ಥೆಗಳ ವಿವರ: 


ಕ್ರ. ಜಿಲ್ಲೆ ನಗರ ಸ್ಲಳೀಯ ಅಧಿಸೂಚನೆ ಸ೦ಖ್ಯೆ ದಿನಾಂಕ ಮೇಲ್ಲರ್ಜಿಗೇರಿಸಲಾದ 
ಸಂ ಸಂಸ್ಥೆಯ ಹೆಸರು ವಿವರ 
1 ಬೆಂಗಳೂರು ಕೋನಪ್ಪನ ಅಗ್ರಹಾರ ನಲಇ 91 ಎ೦ಎಲ್‌ಆರ್‌ 2015, | 26.03.2018 ಪುರಸಭೆ 
2 ನಗರ ದೊಡ್ಡತೋಗೂರು ನಅಇ 90 ಎ೦ಎಲ್‌ಆರ್‌ 2015, | 26.03.2018 ಪ.ಪಂ೦ಚಾಯಿತಿ 
3 ಹುಣಸಮಾರನಹಳ್ಳಿ ನಅಇ 154 ಎ೦ಎಲ್‌ಆರ್‌ 2020 | 26.03.2021 ಪುರಸಭೆ 
4 ಚಿಕ್ಕಬಾಣಾವರ | ನಅಇ 156 ಎಂಎಲ್‌ಆರ್‌ 2020 | 31.03.2021 ಪುರಸಭೆ 
5 ಬೆಂಗಳೂರು ಬಾಶೆಟ್ಟಿಹಳ್ಳಿ ನಅಇ 09 ಎ೦ಎಲ್‌ಆರ್‌ 2020 | 24.02.2021 ಪ.ಪಂಚಾಯಿತಿ 
ಗ್ರಾಮಾ೦ತರ 
6 ರಾಮನಗರ ಹಾರೋಹಳ್ಲಿ ನಅಇ 14 ಎ೦ಎಲ್‌ಆರ್‌ 2020 | 06.03.2021 ಪ.ಪಂಚಾಯಿತಿ 
7 ಮೈಸೂರು ರಮ್ಮನಹಳ್ಳಿ ನಅಇ 130 ಎ೦ಎಲ್‌ಆರ್‌ 2020 | 26.03.2021 ಪ.ಪ೦ಚಾಯಿತಿ 
8 ಕಡಕೊಳ ನಲ 133 ಎಂಎಲ್‌ಆರ್‌ 2020 | 26.03.2021 ಪ.ಪ೦ಚಾಯಿತಿ 
9 ಶ್ರೀರಾಂಪುರ ನಅಇ 143 ಎ೦ಎಲ್‌ಆರ್‌ 2020 | 26.03.2021 ಪ.ಪಂಚಾಯಿತ 
0 ಬೋಗಾದಿ ನಅಇ 135 ಎಲಎಲ್‌ಆರ್‌ 2020 | 31.03.2021 ಪ.ಪ೦ಚಾಯಿತಿ 
1 ಬೆಳಗಾವಿ ಕಾಗವಾಡ ನಅಇ 48 ಎ೦ಎಲ್‌ಆರ್‌ 2019 | 19.02.2021 ಹ.ಪ೦ಚಾಯಿತಿ 
72 ಯರಗಟ್ಟಿ ನಅಇ 160 ಐ೦ಎಲ್‌ಆರ್‌ 2020 | 19.02.2021 ಪ.ಪ೦ಚಾಯಿತಿ 
3 ಪೀರನವಾಡಿ ನಅಇ 50 ಎ೦ಎಲ್‌ಆರ್‌ 2019 | 26.03.2021 ಹ.ಪ೦ಚಾಯಿತಿ 
34 ಮಚ್ಚೆ ನಅಇ 50 ಎಂಎಲ್‌ಆರ್‌ 2019 | 26.03.2021 ಪ.ಪಂ೦ಚಾಯಿತಿ 
15 ಅಂಕಲಗಿ- ವಅಣಇ 111 ಐಎ೦ಲಎಲ್‌ಆದ್‌ 2020 | 26.03.2021 ಪ.ಪ೦ಚಾಯಿತಿ 
ಆಅಕ್ಕತಂಗೇರಹಾಳ 
6 . ಘಟಪ್ರಚಾ ನಅಇ 96 ಎಲಎಲ್‌ಆರ್‌ 2020 19.02.2021 ಪುರಸಬೆ 
| 17} ವಿಜಯಪುರ ತಿಕೋಟಾ ನಅಇ 05 ಎ೦ಎಲ್‌ಆರ್‌ 2018 | 05.06.2020 ಪ.ಪಂಚಾಯಿತಿ 
18 ಬಬಲೇಶ್ವರ ನಅಇ 02 ಎ೦ಎಲ್‌ಆರ್‌ 2018 | 23.03.2021 ಪ.ಪ೦ಚಾಯಿತಿ 
9 ರಾಯಚೂರು ಹಟ್ಟಿ ನಅಇ 138 ಎ೦ಎಲ್‌ಆರ್‌ 2015 | 04.12.2017 ಪ.ಪ೦ಚಾಯಿತಿ 
20 ಜಾಲಹಳ್ಳಿ ನಅಇ 131 ಬ೦ಎಲ್‌ಆರ್‌ 2020 | 03.03.2021 ಪ.ಪ೦ಚಾಯಿತಿ 
21 ನ್ಯಾಮತಿ ನಅಇ 04 ಎ೦ಎಲ್‌ಆರ್‌ 2018 | 20.11.2020 ಪ.ಪ೦ಚಾಯಿತಿ 
22 ಯಾದಗಿರಿ ಹುಣಸಗಿ ನಲ 58 ಐ೦ಎಲ್‌ಆರ್‌ 2016 2.02.2020 ಪ.ಪ೦ಚಾಯಿತಿ 
23 ಉಡುಪಿ ಬೈಂದೂರು ನಅಇ 06 ಎ೦ಲಎಲ್‌ಆರ್‌ 2019 4.08.2020 ಪ.ಪ೦ಚಾಯಿತಿ 
24 | ಬಾಗಲಕೋಟೆ ಲೋಕಾಪುರ ನಅಇ 06 ಎ೦ಎಲ್‌ಆದ್‌ 2020 4.08.2020 ಪ.ಪ೦ಚಾಯಿತಿ 
25 ಶಿರೂರು ನಅಇ 33 ಎ೦ಎಲ್‌ಆರ್‌ 2019 | 22.01.2021 ಪ.ಪ೦ಚಾಯಿತಿ 
26 ದಕ್ಷಿಣ ಕನ್ನಡ ಸೋಮೇಶ್ವರ ನಅಇ 83 ಎ೦ಎಲ್‌ಆರ್‌ 2019 24.06.2019 ಪುರಸಭೆ 
27 ಕಡಬ ನಅಇ 44 ಎ೦ಎಲ್‌ಆರ್‌ 2018 8.03.2020 ಪ.ಪ೦ಚಾಯಿತಿ 
28 ಬಜಪೆ ನಅಇ 92 ಎ೦ಎಲ್‌ಆರ್‌ 2020 9.02.2021 ಪ.ಪ೦ಚಾಯಿತಿ 
29 ಕಿನ್ನಿಗೋಳಿ ನಅಇ 20 ಎ೦ಎಲ್‌ಆರ್‌ 2020 26.03.2021 ಪ.ಪಂಚಾಯಿತಿ 
30 | ಉತ್ತರಕನ್ನಡ ಮಂಕಿ ನಅಇ 158 ಎ೦ಎಲ್‌ಆರ್‌ 2020 | 26.03.2021 ಪ.ಪ೦ಚಾಯಿತಿ 
131 ಹಾವೇರಿ ರಟ್ಟಿಹಳ್ಳಿ | ನಅಇ 39 ಖಲಎಲ್‌ಆರ್‌ 2017 2.02.2020 ಪ.ಪ೦ಚಾಯಿತಿ 
32 ಮಂಡ್ಯ ಬೆಳ್ಳೂರು ನಅಇ 116 ಎ೦ಐಲ್‌ಆರ್‌ 2016 | 30.11.2017 ಪ.ಪಂಚಾಯಿತಿ 
33 ತುಮಕೂರು ಹುಳಿಯಾರು ನಅಇ 159 ಎಂಎಲ್‌ಆರ್‌ 2015 | 23.02:2018 ಪ.ಪ೦ಚಾಯಿತಿ 
34 ಕಲಬುರಗಿ ಕಾಳಗಿ ನಅಇ 136 ಐ೦ಎಲ್‌ಆರ್‌ 2016 0.01.2019 ಪ.ಪ೦ಚಾಯಿತಿ 
35 ಕಮಲಾಪುರ ವಅಳಇ 60 ಎಂಎಲ್‌ಆರ್‌ 2018 | 05.06.2021 ಪ.ಪ೦ಚಾಯಿತಿ 
36 ಯಡ್ರಾಮಿ ನಅಇ 87 ಎಲಎಲ್‌ಆರ್‌ 2015 | 05.11.2020 ಪ.ಪ೦ಚಾಯಿತಿ 
37 | ಚಿಕ್ಕಮಗಳೂರು ಅಜ್ನ್ಮಂಪುರ ನಅಇ 67 ಎ೦ಎಲ್‌ಆರ್‌ 2017 3.04.2020 ಪ.ಪ೦ಚಾಯಿತಿ 
38 ಶಿವಮೊಗ್ಗ ಸೊರಬ ನಲಇ 11 ಐಎಂಐಲ್‌ಆಲ್‌ 2019, | 03.03.2021 ಪುರಸಭೆ 
39 ಶಿರಾಳಕೊಪ್ಪ ನಅಇ 112 ಎಂಎಲ್‌ಆದ್‌ 2020 9.02.2021 ಪುರಸಬಿ 
40 ಅನವಟ್ಟಿ ನಅಇ 15 ಎ೦ಎಲ್‌ಆರ್‌ 2020 1.02.2021 ಪ.ಪಂಚಾಯಿತಿ 
41 ಹೊಳೆಹೊನ್ನೂರು ನಅಇ 99 ಎ೦ಎಲ್‌ಆರ್‌ 2020 7.02.2021 ಪ.ಪಂ೦ಚಾಯಿತಿ 
42 ದಾವಣಗೆರೆ ಹೊನ್ವಾಳಿ ನಅಣ 93 ಎ೦ಎಲ್‌ಆರ್‌ 2020 2.03.2021 ಪುರಸಚಿ 
41 ಚಿತ್ರುದರ್ಗ ಹೊಳಲ್ಕೆರೆ | ನೇಣ 207 ಖಲಎಲ್‌ಆರ್‌ 2020 | 23.03.2021 ಪುರಸಭೆ 


ಷರಾ: ಬೆಂಗಳೂರು ನಗರ ಜಿಲ್ಲೆಯ ಕೋನಪ್ಟನ ಅಗ್ರಹಾರ ಪುರಸಭೆಯನ್ನಾಗಿ ಮತ್ತು ದೊಡ್ಡತೋಗೂರು ಪಟ್ಟಣ 
ಪಂಚಾಯಿತಿಯನ್ನಾಗಿ ಮೇಲ್ಲರ್ಜಿಗೇರಿಸಿದ ಅಂತಿಮ ಅಧಿಸೂಚನೆಗಳಿಗೆ ಮಾನ್ಯ ಉಚ್ಚ್‌ ನ್ಯಾಯಾಲಯ, ಬೆಂಗಳೂರು ಇಲ್ಲಿ 
ತಡೆಯಾಜ್ಞೆ ಇರುತ್ತದೆ. ಕೋಲಾರ ಜಿಲ್ಲೆಯ ವೇಮಗಲ್‌-ಕುರುಗಲ್‌ ಪಟ್ಟಣ ಪಂ೦ಚಾಯಿತಿಯನ್ನಾಗಿ ಮೇಲ್ಗರ್ಜಿಗೇರಿಸಿದ ಅಂತಿಮ 
ಅಧಿಸೂಚನೆಯನ್ನು ಮಾನ್ಯ ಉಚ್ಚ್‌ ನ್ಯಾಯಾಲಯಪು ದಿನಾ೦ಕ 23.07.2021ರ ಆದೇಶದಲ್ಲಿ ರದ್ದುಗೊಳಿಿಸಿರುತ್ತದೆ. 


